ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾಂಕ: 24-03-2021 ಪ್ರಶ್ನೆ ಸಂಖ್ಯೆ: 277 (2045) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ವಸತಿ ಸಚಿವರು 


ವಿಷಯ : ಬೆಂಗಳೂರು ನಗರದಲ್ಲಿ ಒಂದು ಲಕ್ಷ ಮನೆ ಕಟ್ಟುವ ಯೋಜನೆ ಕುರಿತು 


(ಅ) ಬೆಂಗಳೂರು ನಗರದಲ್ಲಿ ಸರ್ಕಾರದಿಂದ ಘೋಷಣೆಯಾದ ಒಂದು ಲಕ್ಷ ಮನೆ ಕಟ್ಟುವ 
ಯೋಜನೆ ರಾಜೀವ್‌ಗಾಂಧಿ ಹೌಸಿಂಗ್‌ ಕಾರ್ಪೋರೇಷನ್‌ ವತಿಯಿಂದ ನಿರ್ಮಿಸುತ್ತಿರುವುದು 
ಸರಿಯೆ; (ವಿವರ ನೀಡುವುದು) ಸದರಿ ಯೋಜನೆಗೆ ಅಗತ್ಯವಿರುವ ಭೂಮಿಗೆ ಭೂಸ್ವಾಧೀನ 
ಪ್ರಕ್ರಿಯೆ ಯಾವ ಹಂತದಲ್ಲಿದೆ; (ವಿವರ ನೀಡುವುದು) 


(ಆ) ಒಂದು ಲಕ್ಷ ಮನೆ ಕಟ್ಟುವ ಯೋಜನೆಯು ಯಾವ ಮಾದರಿಯಲ್ಲಿ ಅಂದರೆ, ಖಾಸಗಿ 
ಸಹಭಾಗಿತ್ವ್ತದಲ್ಲಿಯೇ ಅಥವಾ ಪೂರ್ಣ ಪ್ರಮಾಣ ಸರ್ಕಾರದಿಂದಲೇ 
ಕಾರ್ಯಗತಗೊಳಿಸಲಾಗುವುದೆ; (ವಿವರ ನೀಡುವುದು) 


(ಇ) ಸದರಿ ಯೋಜನೆಗೆ ಕೇ೦ದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಮಂಜೂರಾದ 
ಅನುದಾನದ ಒಟ್ಟಿ ಮೊತ್ತವೆಷ್ಟು; ಮತ್ತು ಬಿಡುಗಡೆಯಾದ ಮೊತ್ತವೆಷ್ಟು; (ಬಿವರ 
ನೀಡುವುದು) 


(ಈ) ಸದರಿ ಯೋಜನೆಯನ್ನು ಕಾರ್ಯಗತಗೊಳಿಸಲು ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಗುತ್ತಿಗೆ 
ನೀಡಲಾಗಿದೆಯೇ; ನೀಡಿದ್ದಲ್ಲಿ ಪಾರದರ್ಶಕ ಕಾಯ್ದೆಯ ಪಾಲನೆ ಆಗಿದೆಯೇ; (ವಿವರ 
ನೀಡುವುದು) 


(ಉ) ಸದರಿ ಯೋಜನೆಯ ಪ್ರಸ್ತುತ ವರದಿಯ ವಿವರಗಳೇನು? (ಮಾಹಿತಿ ನೀಡುವುದು) 


